ಕರ್ನಾಟಿಕ ವಿಧಾನ ಪರಿಷತ 


1) ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 

3) ಉತ್ತರಿಸುವ ದಿನಾಂಕ 

4) ಉತರಿಸಬೇಕಾದ ಸಚಿವರು 


:420 

: ಶ್ರೀ ಏನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು) 

: 23-09-2020 

: ಮುಜರಾಯಿ, ಮಿೀಮುಗಾರಿಕೆ ಹಾಗೂ ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಪ್ರಶ್ನೆ ಉತ್ತರ 
ಅ) | 2019-20ನೇ ಸಾಲಿನಲ್ಲಿ 2019-20ನೇ ಸಾಲಿನಲ್ಲಿ ಮತ್ಕ್ಯಾಶುಯ ಯೋಜನೆಯಡಿ 
ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಮನೆಗಳು ಮಂಜೂರಾಗಿರುವುದಿಲ್ಲ. ಹೀಗಾಗಿ 
ಮತ್ತ್ಯಾಶುಯ ಯೋಜನೆಯ | ಮಂಡ್ಯ ಜಿಲ್ಲೆಗೆ ಮನೆಗಳು ಹಂಚಿಕೆಯಾಗಿರುವುದಿಲ್ಲ. 
ಜಾರಿಯಲ್ಲಿದೆಯೇ ಇದರ 
ವಿಯಮ ನಿಬಂಧನೆಗಳು ಮತ್ಯ್ಯಾಶ್ರಯ ಯೋಜನೆಯಡಿ ವಸತಿ ಸೌಲಭ್ಯ 


ಹಾಗೂ ರೂಪು ರೇಷೆಗಳೇನು; 


ಪಡೆಯಲು ಅಗತ್ಯವಿರುವ ಷರತ್ತು ಮತ್ತು 
ನಿಬಂಧಸೆಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಆ) 


ಸದರಿ ಯೋಜನೆಯಡಿಯಲ್ಲಿ 
ಯಾವ ಯಾವ 
ಸಮುದಾಯಗಳಿಗೆ ವಸತಿ 
ನಿರ್ಮಾಣ 
ಮಾಡಿಕೂಡಲಾಗುವುದು; 
(ವಿವರವಾದ ಮಾಹಿತಿ 
ನೀಡುವುದು) 


ಸದರಿ ಯೋಜನೆಯಡಿ ಮೀನುಗಾರಿಕೆ ವೃತ್ತಿಯಲ್ಲಿ 


ತೊಡಗಿರುವ ಮವನಿರ್ವಸತಿ ಮೀನುಗಾರರಿಗೆ ವಸತಿ 
ನಿರ್ಮಾಣಕ್ಕೆ ಸಹಾಯಧನ ನೀಡಲಾಗುವುದು. 
ಆಯ್ಕೆಯಾದ ಫಲಾನುಭವಿಯೇ ಮನೆ ನಿರ್ಮಾಣ 


ಮಾಡಿಕೊಳ್ಳುತ್ತಿದ್ದ ಕಾಮಗಾರಿಯ ಪುಗತಿಗನುಗುಣವಾಗಿ 
ಅಸುಷ್ಠಾನ ಸಂಸ್ಥೆಯಾದ ಕರ್ನಾಟಿಕ ಮೀನುಗಾರಿಕೆ 
ಅಭಿವೃದ್ಧಿ (ನಿ, ಮಂಗಳೂರುರವರು ಸಹಾಯಧನದ 
ಮೊತ್ತವನ್ನು ಮೂರು ಕಂತುಗಳಲ್ಲಿ ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮೆ ಮಾಡುತ್ತಾರೆ. 


ಸಾಮಾನ್ಯ ವರ್ಗದ ಫಲಾನುಭವಿಗೆ ರೂ.1.20 ಲಕ್ಷ, 
ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ 
ಫಲಾನುಭವಿಗೆ ರೂ 175 ಲಕ್ಷ ಹಾಗೂ ನಗರ ಪ್ರದೇಶದ 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಫಲಾನುಭವಿಗೆ 
ರೂ. 200 ಲಕ್ಷ ಸಹಾಯಧನ ನೀಡಲಾಗುವುದು. 


2019-20ನೇ ಸಾಲಿನಲ್ಲಿ 
ಮಂಡ್ಯ ಜಿಲ್ಲೆಯಲ್ಲಿ 
ಮತ್ಯ್ಯಾಶುಯ ಯೋಜನೆಯು 
ಅನುಷ್ಠಾನವಾಗದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ರಾಜ್ಯದಲ್ಲಿ 2019-20ನೇ ಸಾಲಿನಲ್ಲಿ ಮತ್ತ್ಯಾಶ್ರಯ 
ಯೋಜನೆಯಡಿಯಲ್ಲಿ ಯಾವುದೇ ಮನೆಗಳು ಮಂಜೂರು 
ಮಾಡಿರುವುದಿಲ್ಲ. ಹೀಗಾಗಿ ಮಂಡ್ಯ ಜಿಲ್ಲೆಗೆ ಮನೆಗಳು 
ಹಂಚಿಕೆಯಾಗಿರುವುದಿಲ್ಲ. 


ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ 
ತೆಗೆದುಕೊಳ್ಳುವ ಕ್ರಮವೇನು? 


ಮತ್ಸಾಶ್ರಯ ಮನೆಗಳನ್ನು ಅನುದಾನ ಲಭ್ಯತೆ 
ಮತ್ತು ಬೇಡಿಕೆಗನುಗುಣವಾಗಿ ಹಂಚಿಕೆ ಮಾಡಲಾಗುತ್ತಿದೆ. 


ಸಂಖ್ಯೆ: ಪಸಂಮೀ ಇ-165 ಮೀೀಇಯೋ 2020 


| ON 
ಹೋಟ ಹವಿವಾಸ ಪೂಜಾರಿ 
ಮುಜರಾಯೆ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


KARNATAKA LEGISLATIVE COUNCIL 


1) Starred LC Question No 
2) Name of the Member 


420 
: Sri Appajigowda N: 


3) Date of Reply 
4) To be replied by 


phed 


{Constituency of Local Bodies) 

: 23-09-2020 

: Muzrai, Fisheries, Ports and Inland Water 
Transport Minister 


Question 


Answer 


Is Mathsyashraya Scheme 
has been implemented in 
Mandya District during 
2019-20. What are its 
terms and conditions; 


‘0 houses have been sanctioned during 2019-20 
under the Mathsyashraya Scheme. Therefore, houses have 
not been allocated to Mandya district. Details of terms and 
conditions to obtain housing benefits under 
Mathsyashraya Scheme are furnished in Annexure. 


Which are the 
communities covered 
under this Scheme for 
construction of houses 
(furnish details) 


Subsidy is provided under this scheme to houseless 
fishermen who are involved in fisheries activities. 
beneficiaries themselves will construct the house and the 
implementing agency ite, Kamataka Fisheries 
Development Corporation, Mangalore will release the 
subsidy amount in three installments directly to 
beneficiaries bank account corresponding to the progress 
of construction. 


A subsidy of Rs.1.20 lakh to beneficiary of General 
Category and a subsidy of Rs.1.75 lakh to the beneficiary 
under Scheduled Caste and Scheduled Tribe Category in 
rural areas and similarly an amount of Rs.2.00 lakh 
subsidy is given to Scheduled Caste and Scheduled Tribe 
Beneficiary in urban areas. 


Has it come to the notice 
of the Government that 
Mathsyashraya Scheme 
has not been implemented 
in Mandya district during 
2019-20. 


During 2019-20 no houses have been sanctioned in 
the State under Mathsyashraya Scheme. Therefore no 
houses have been distributed to Mandya District. 


If so, what are the 
measures that 
Government shall take? 


Mathsyashraya houses shall be distributed depending 
on the availability of grants and demand for houses. 


No. AHF E-165 SFS 2020 


(KOTA IVASA POOJARY) 
Minister for Muzrai, Fisheries, 
Ports and Inland Water Transport 


- ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಅಪ್ಲಾಜಿಗೌಡ (ಸೈಭೀಯ 
ಸಂಸ್ಥೆಗಳ ಕ್ಲೇತು ಇವರ ಚುಕ್ಕೆ ಗುರುತಿನ ಪ್ರಶೆಸಂಖ್ಯೆ: 4 ಕೆ 
ಅನುಬಂಧ 


`ಫಲಾನುಭವಿಗಳನ್ನು ಆಯೆ, ಮಾಡುವಾಗ ಅನುಸರಿಸುವ ಮಾನದಂಡ ಹಾಗೂ 
ಆಯೆ, ಸಮಿತಿ ವಿವರ ಈ ಕೆಳಗಿನಂತಿರುತ್ತದೆ. 


1) ಫಲಾನುಭವಿಯು ಹುಟ್ಟು / ವೃತ್ತಿಯಲ್ಲಿ  ಮೀನುಗಾರನಾಗಿರಬಳಿಕು, 
ಮೀನುಗಾರಿಕೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಸಹ 
ಆಯ್ಕೆ ಮಾಡಬಹುದಾಗಿದೆ. 


೫ ಫಲಾನುಭವಿಯು ವಿವಾಹಿತನಾಗಿರಬೇಕು 
3) ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರತಕ್ಕದ್ದು 


4) ಫಲಾನುಭವಿಯು ಸ್ಥಳೀಯ ಮೀನುಗಾರರ ಸಹಕಾರ ಸಂಘದ 
ಸದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ ಕಳೆದ ಮೂರು ವರ್ಷಗಳಿಂದ 
ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ ಮೀನುಗಾರಿಕೆ ಸಹಾಯಕ 
ನಿರ್ದೇಶಕರು (ಶ್ರೇಣಿ-) ದೃಢೀಕರಿಸಬೇಕು. 


5) ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ ಸೌಲಭ್ಯವನ್ನು 

ಫಡೆದಿರಬಾರದು. ಈ ಬಗ್ಗೆ ಸಂಬಂಧಪಟ್ಟಿ ಗ್ರಾಮ ಪಂಚಾಯಿತಿ, 
ಮುನಿಸಿಪಾಲಿಟಿ, ನಗರಸಚಿ ಮುಂತಾದ ಸಂಸ್ಥೆಗಳಿಂದ ದೃಢೀಕರಣ 
ಹೊಂದಿರತಕ್ಕದ್ದು. 


6 ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕದ್ದು 


ಆಯ್ಕೆ ಸಮಿತಿ ವಿವರ 
ಅಧ್ಯಕ್ಷರು: ಅಯಾ ವಿಧಾನ ಸಭಾ ಕ್ಷೇತ್ರದ ಶಾಸಕರು 


ಸದಸ್ಯರು: ವಿಧಾನ ಪರಿಷತ್ತಿನ ಸದಸ್ಯರು (ಅವರ ವ್ಯಾಪ್ತಿಯಲ್ಲಿ ಅಪೇಕ್ಷಿಸಿದ 
ಯಾವುದಾದರೊಂದು ವಿಧಾನ ಸಭಾ ಕ್ಲೇತ್ರಕ್ಕೆ ಸೀಮಿತವಾದಂತೆ 


ಸದಸ್ಯ ಕಾರ್ಯದರ್ಶಿ: ಸಂಬಂದಿಸಿದ ತಾಲ್ಲೂಕಿನ ಮೀನುಗಾರಿಕೆ ಸಹಾಯಕ 
ನಿರ್ದೇಶಕರು (ಪ್ರೇಣಿ-2. 


ಮತ್ತ್ಯಾಪ್ರಯ ಯೋಜನೆಯಡಿ ವಸತಿ ಸೌಲಭ್ಯವನ್ನು ಪಡೆಯುವ 
ಫಲಾನುಭವಿಯು ಮೇಲೆ ಪಟ್ಟೆ ಮಾಡಲಾದ ಅರ್ಹತೆಗಳ ಮೇರೆಗೆ ಆಯ್ಕೆ ಸಮಿತಿಯು 
ಕಾರ್ಯನಿರ್ವಸಹಿಸುತ್ತದೆ. 


KEKKEK 


." ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಅಪ್ಪಾಜಿಗೌಡ (ಸ್ನಳೀಯ 
ಸಂಸ್ಥೆಗಳ ಕೇತು ಇವರ ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ: 420 ಕೈ 
ಪೂರಕ ಟಿಷ್ಟಣಿ 


ರಾಜ್ಯ ಸರ್ಕಾರವು ಕೇಂದ್ರ ಪುರಸ್ಕೃತ ರಾಷ್ಟ್ರಿಯ ಮಿೀನುಗಾರರ ಕಲ್ಯಾಣ ನಿಧಿ 
ಯೋಜನೆಯಡಿ ಮೀನುಗಾರರ ಮಾದರಿ ಗ್ರಾಮಗಳ ಅಭಿವೃದ್ದಿ ಯೋಜಸೆಯನ್ನು 1987- 
88 ರಿಂದ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಈ ಯೋಜನೆಯಡಿ ಸ್ವಂತ ನಿವೇಶನ 
ಹೊಂದಿರುವ ನಿರ್ವಸತಿ ಮೀನುಗಾರರಿಗೆ 1987 ರಿಂದ 2017-18ರವರೆಗೆ ಒಟ್ಟು 41905 
ಮನೆಗಳು ಮಂಜೂರಾಗಿರುತ್ತದೆ (2006-07 ನೇ ಸಾಲಿನಿಂದ 2012-13 ನೇ ಸಾಲಿನವರೆಗೆ 
ಅನುಮೋದನೆಯಾಗದ ಹಾಗೂ ಅನುಮೋದನೆಗೊಂಡು ಪ್ರಾರಂಭವಾಗದ 621 
ಮನೆಗಳನ್ನು ರದ್ದುಗೊಳಿಸಿ 2016-17 ನೇ ಸಾಲಿಗೆ 2000 ಮನೆಗಳನ್ನು ಮರುಹಂಚಿಕೆ 
ಮಾಡಲಾಗಿದೆ. ತದನಂತರ 2014-15 ನೇ ಸಾಲಿನಿಂದ 2017-18 ನೇ ಸಾಲಿನವರೆಗೆ 
ಮಂಜೂರಾದ ಮನೆಗಳಲ್ಲಿ ಆಯ್ಕೆಯಾಗದ ಮನೆಗಳನ್ನು ರದ್ದುಗೊಳಿಸಿ 2570 
ಮನೆಗಳನ್ನು 2018-19:ಸೇ ಸಾಲಿಗೆ-ಮರುಹಂಚಿಕೆ ಮಾಡಲು ಕ್ರಮವಹಿಸಿದ್ದು ಈ ಪೈಕಿ 
1575 ಮನೆಗಳನ್ನು 2018-19ನೇ ಸಾಲಿಗೆ ಹಂಚಿಕೆ ಮಾಡಲಾಗಿದೆ. ಫಲಾನುಭವಿಗಳೇ 
ಮನೆಯ ನಿರ್ಮಾಣವನ್ನು ಮಾಡಿಕೊಳ್ಳುತ್ತಿದ್ದು, ಕಾಮಗಾರಿಯ ಪುಗತಿಗನುಗುಣವಾಗಿ 
ಸರ್ಕಾರದಿಂದ ನೇಮಕ ಮಾಡಲಾದ ಕರ್ನಾಟಿಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ, 
ಮಂಗಳೂರು ಸಂಸ್ಥೆಯಿಂದ ಸಹಾಯಧನ ಮೊತ್ತವನ್ನು ಮೂರು ಕಂತುಗಳಲ್ಲಿ 
ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮೆಮಾಡಲಾಗುತ್ತಿದೆ. 


ಸರ್ಕಾರವು 2017-18 ನೇ ಸಾಲಿಗೆ ರೂ 4016.20 ಲಕ್ಷಗಳ ವೆಚ್ಚದಲ್ಲಿ 3000 
ಮನೆಗಳನ್ನು ರಾಜೀವ್‌ ಗಾಂಧಿ ಗ್ರಾಮೀಣ ಪಸತಿ ವಿಗಮದ ಮೂಲಕ 
ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. ಸದರಿ 
ಮಾರ್ಗಸೂಚಿಯಲ್ಲಿ ಪ್ರತಿ ಮನೆಗೆ ಮೀನುಗಾರಿಕೆ ಇಲಾಖೆಯಿಂದ ಸಾಮಾನ್ಯ 
ಫಲಾನುಭವಿಗಳಿಗೆ ರೂ. 120 ಲಕ್ಷ, ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ವರ್ಗದವರಿಗೆ ರೂ. 175 ಲಕ್ಷ ಹಾಗೂ ನಗರ ಪ್ರದೇಶದ ಪರಿಶಿಷ್ಠ ಜಾತಿ/ ಪರಿಶಿಷ್ಟ 
ವರ್ಗದವರಿಗೆ ರೂ. 200 ಲಕ್ಷ ಸಹಾಯ ಧನ ಬೀಡುವ ಅವಕಾಶ ಕಲ್ಪಿಸಿದೆ. ಸದರಿ 
ಮನೆಗಳ ಅನುಷ್ಠಾನಕ್ಕಾಗಿ ರಾಜೀವ ಗಾಂಧಿ ಗ್ರಾಮೀಣ ವಸತಿ ನಿಗಮಕೆೆ, ರೂ.2470.00 
ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು ರಾಜೀವ್‌ ಗಾಂಧಿ ವಸತಿ 
ನಿಗಮದಿಂದ ಈ ಯೋಜನೆಯ ಅನುಷ್ಠಾನವು ತಾಂತಿಕ ಕಾರಣಗಳಿಂದಾಗಿ 
ವಿಳಂಬವಾಗುತ್ತಿದ್ದು, ಇದನ್ನು ಸರಿಪಡಿಸಲು ವಿಗಮದ ಅಧಿಕಾರಿಗಳ ಜೊತೆ ಸಭೆ 
ಏರ್ಪಡಿಸಿ ಅನುಷ್ಠಾನವನ್ನು ತ್ವರಿತಗೊಳಿಸಲು ಸೂಚಿಸಲಾಗಿತ್ತು, ಹ್ಯವಸ್ಥಾಪಕರು 
ವಿರ್ದೇಶಕರು, ರಾಜೀವ್‌ ಗಾಂಧಿ ವಸತಿ ನಿಗಮ, ಚೆಂಗಳೂರುರವರು ರಾಜ್ಯದಲ್ಲಿ 
ಲಕ್ನಾಂತರ ಮನೆಗಳ ಕಾರ್ಯಕ್ರಮವನ್ನು ಅನುಷ್ಠಾಸಗೊಳಿಸುತ್ತಿರುವ ಕಾರಣ 


ಪ್ರ 

ಮೀನುಗಾರಿಕೆ ಇಲಾಖೆಯ 3000 ಮನೆಗಳ ಅನುಷ್ಠಾನದ ಬಗ್ಗೆ ವಿಶೇಷ ಗಮನ ನೀಡಲು 
ಸಾಧ್ಯವಾಗುತ್ತಿಲವೆಂದು ತಿಳಿಸಿರುತ್ತಾರೆ. ಮುಂದುವರೆದು, 2018-19 ನೇ ಸಾಲಿನಲ್ಲಿ ನೆರೆ 
ಹಾವಳಿಯಿಂದ ಕೆಲವು ಜಿಲ್ಲೆಯಲ್ಲಿನ ಗ್ರಾಮಗಳು ಸಂಪೂರ್ಣವಾಗಿ ನೀರಿನಿಂದ 
ಮುಳುಗಿದ್ದು, ನೆರೆಸಂತ್ರಸ್ಕರಿಗೆ ವಸತಿ ಸೌಕರ್ಯ ಕಲ್ಪಿಸುವ ಜವಾಬ್ದಾರಿಯನ್ನು 
ಸರ್ಕಾರವು ರಾಜೀವ್‌ ಗಾಂಧಿ ವಸತಿ ನಿಗಮಕ್ಕೆ ಪಹಿಸಿರುವುದರಿಂದ ಹೆಚ್ಚಿನ ಕೆಲಸದ 
ಒತ್ತೆಡ ಇರುವುದರಿಂದ ಇಲಾಖೆಯಿಂದ ನೀಡಲಾಗಿರುವ ಮನೆಗಳನ್ನು ಸಮರ್ಪಕವಾಗಿ 
ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತಿಲವಾದ್ದರಿಂದ, ಅನುಮೋದನೆಗೊಂಡ 
ಮನೆಗಳಲ್ಲಿ 43 ಮನೆಗಳಿಗೆ ಈಗಾಗಲೇ ವಿಗದಿಪಡಿಸಿರುವ ಸಹಾಯಧನವನ್ನು 
(ಸಾಮಾನ್ಯ ವರ್ಗದ ಫಲಾನುಭವಿಗೆ ರೂ 1.20 ಲಕ್ಷಗಳು, ಗ್ರಾಮೀಣ ಪ್ರದೇಶದ ಪರಿಶಿಷ್ಟ 
ಜಾತಿ/ಪಂಗಡದ ಫಲಾನುಭವಿಯಾಗಿದ್ದಲ್ಲಿ ರೂ 175 ಲಕ್ಷ ಹಾಗೂ ಸಗರ ಪುದೇಶದ 
ಫರಿಶಿಷ್ಟ ಜಾತಿ/ಪಂಗಡದ ಫಲಾನುಭವಿಯಾಗಿದ್ದಲ್ಲಿ ರೂ 200 ಲಕ್ಷಗಳು) 
ಫಲಾನುಭವಿಗಳಿಗೆ ಬಿಡುಗಡೆಗೊಳಿಸಲು ಕ್ರಮ ವಹಿಸಿ ಬಾಕಿ ಉಳಿದ ರೂ. 
2417,30,000/- ಗಳ ಅನುದಾನವನ್ನು ಗುರಿಯೊಂದಿಗೆ ಕರ್ನಾಟಿಕ ಮೀನುಗಾರಿಕೆ 
ಅಭಿವೃದ್ಧಿ ನಿಗಮ , ಮಂಗಳೂರು ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


2014-15ನೇ ಸಾಲಿವಿಂದ 2017-18ನೇ ಸಾಲಿನವರೆಗೆ ಅನುಮೋದನೆಯಾಗದ 
2674 ಮನೆಗಳ ಹೈಕಿ 2570 ಮನೆಗಳನ್ನು ಮರುಹಂಚಿಕೆ ಮಾಡಿದ್ದು, ಹಲವು 
ವಿಧಾನಸಭಾ ಕ್ಲೇತ್ರಗಳಲ್ಲಿ ಅರ್ಹ ಮೀನುಗಾರ ಫಲಾನುಭವಿಗಳು ಇದ್ದರೂ ಸಹ 
ಆಂತಹ ಕ್ಷೇತ್ರಗಳಿಗೆ ಮನೆಗಳು ಹಂಚಿಕೆಯಾಗದ ಬಗ್ಗೆ 2018-19ನೇ ಸಾಲಿನ 
ಆದೇಶವನ್ನು ಪುನರ್‌ ಪರಿಶೀಲಿಸಲು ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಈ ಮನೆಗಳ ಮರು 
ಹಂಚಿಕೆಗೆ ಕಮವಹಿಸಿದ್ದು, 2018-19ನೇ ಸಾಲಿಗೆ 2570 ಮನೆಗಳ ಪೈಕಿ ಮರು 
ಹಂಚಿಕೆಯಾದ 1575 ಮನೆಗಳನ್ನು ಕರ್ನಾಟಿಕ ಮೀನುಗಾರಿಕೆ ಅಭಿವೃದ್ದಿ ನಿಗಮದ 
ಮೂಲಕ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುತ್ತಿದೆ. 


2019-20ನೇ ಸಾಲಿಗೆ ಯಾವುದೇ ಮನೆಗಳು ಮಂಜೂರಾಗಿರುವುದಿಲವಾದರಿಂದ 
ಮಂಡ್ಯ ಜಿಲ್ಲೆಯಲ್ಲಿ ಮತ್ತ್ಯಾಶ್ರಯ ಯೋಜನೆಯಡಿ ಯಾವುದೇ ಮನೆಗಳು 
ಮಂಜೂರಾಗಿರುವುದಿಲ್ಲ. ಮತ್ಕ್ಯಾಶುಯ ಯೋಜನೆಯಡಿ ಎಲ್ಲಾ ವರ್ಗದ ಮೀನುಗಾರಿಕೆ 
ವೃತ್ತಿಯಡಿ ತೊಡಗಿರುವ ನಿರ್ವಸತಿ ಮೀನುಗಾರರಿಗೆ ವಸತಿ ನಿರ್ಮಾಣಕ್ಕೆ ಸಹಾಯಧನ 


sok dokok 


